{ 


ಫ್ರಿ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


80 


ಸದಸ್ಯರ ಹೆಸರು 


ಶ್ರೀ ಎಂ. ಎ. ಗೋಪಾಲಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ) 


ಉತ್ತರಿಸಬೇಕಾದ ದಿನಾಂಕ 


02.02.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


3 ಪ್ರಶ್ನೆಗಳು ಉತ್ತರ 

ಸಂ. ಪ ಈ 

ಅ) | ಹಾಸನ ಜಿಲ್ಲೆಯಲ್ಲಿ |» ಹಾಸನ ' ಜಿಲ್ಲೆಯ ಸಕಲೇಶಪುರ, 'ಆಲೂರು ಮತ್ತು ಬೇಲೂರು ತಾಲ್ಲೂಕು 
ಎಷ್ಟು ಮರಳು | ವ್ಯಾಪ್ತಿಯ ಹೇಮಾವತಿ ನದಿ ಹಾಗೂ ಇತರೆ ಹಳ್ಳಗಳ ಪಾತ್ರಗಳಲ್ಲಿ ಒಟ್ಟು 40 
ನಿಕ್ಷೇಪಗಳನ್ನು ಮರಳು ನಿಕ್ಷೇಪಗಳ ಬ್ಲಾಕ್‌ ಗಳನ್ನು ಗುರುತಿಸಲಾಗಿರುತ್ತದೆ. 
ಗುರುತಿಸಲಾಗಿದೆ; > ಸದರಿ ಗುರುತಿಸಲಾಗಿರುವ 40 ಮರಳು ಬ್ಹಾಕುಗಳ ಪೈಕಿ 04 ಮರಳು 
ಇವುಗಳಲ್ಲಿ 'ಎಷ್ಟು | ಬ್ಲಾಕುಗಳನ್ನು ಸರ್ಕಾರಿ ಕಾಮಗಾರಿಗಳಿಗೆ ಮೀಸಲಿರಿಸಲಾಗಿರುತ್ತದೆ. 36 ಮರಳು 


ಮರಳು ನಿಕ್ಷೇಪಗಳನ್ನು i 


ಹರಾಜು ಮುಖಾಂತರ 
ವಿಲೇವಾರಿ 
ಮಾಡಲಾಗಿದೆ; 
ಇವುಗಳನ್ನು 
ಹರಾಜಿನಲ್ಲಿ ಪಡೆದ 
ಗುತ್ತಿಗೆದಾರರು 
ಯಾರು; (ಕಳೆದ 3 
ವರ್ಷಗಳ 
ನಿಕ್ಷೇಪವಾರು ಮಾಹಿತಿ 
ನೀಡುವುದು) 


ಬ್ಲಾಕುಗಳನ್ನು ಟೆಂಡರ್‌-ಕಂ-ಇ-ಹರಾಜು ಪ್ರಕ್ರಿಯೆಗೆ ಒಳಪಡಿಸಲಾಗಿರುತ್ತದೆ. 
ಟೆಂಡರ್‌-ಕಂ-ಇ-ಹರಾಜು. ಪ್ರಕ್ರಿಯೆಗೆ ಒಳಪಡಿಸಲಾಗಿರುವ 36 ಮರಳು 
ಬ್ಹಾಕುಗಳ ಪೈಕಿ 05 ಮರಳು ಬ್ದಾಕುಗಳಿಗೆ ಕನಿಷ್ಠ ಬಿಡ್ಡುದಾರರು ಇಲ್ಲದೇ 


ಇದ್ದುದ್ದರಿಂದ, ಸದರಿ ಮರಳು ಬ್ಲಾಕುಗಳ ಹರಾಜು ಪಕ್ತಿಯೆಯನ್ನು 
ಕೈಬಿಡಲಾಗಿರುತ್ತದೆ. 
> ಟೆಂಡರ್‌ ಆದ 31 ಮರಳು ಬ್ಲಾಕುಗಳಲ್ಲಿ 08 ಮರಳು ಬ್ಹಾಕುಗಳ ಬಿಡ್ಡುದಾರರು 
ಅತೀ ಹೆಚ್ಚಿನ ಮೊತ್ತಕ್ಕೆ ಬಿಡ್ತು ಮಾಡಿದ್ದರಿಂದ ಗ್ರಾಹಕರಿಗೆ ಮರಳಿನ ಮಾರಾಟ 
ದರವು ಅಧಿಕವಾಗುವ ಕಾರಣದಿಂದ ಜಿಲ್ಲಾ ಮರಳು ಸಮಿತಿಯಿಂದ ಸದರಿ 
ಬಿಡ್ಡುಗಳನ್ನು ರದ್ದುಪಡಿಸಲಾಗಿರುತ್ತದೆ. 
> ಉಳಿಕೆ 23 ಮರಳು ಬ್ಲಾಕುಗಳನ್ನು ಸಾರ್ವಜನಿಕ ಟೆಂಡರ್‌-ಕಂ-ಇ-ಹರಾಜು 
ಮೂಲಕ 05 ವರ್ಷಗಳ ಅವಧಿಗೆ ಮರಳು ಗುತ್ತಿಗೆಗಳನ್ನು ಮಂಜೂರು 
ಮಾಡಲಾಗಿರುತ್ತದೆ. 
ಹರಾಜು ಮೂಲಕ ಗುತ್ತಿಗೆ ಪಡೆದ ಗುತ್ತಿಗೆದಾರರ ವಿವರಗಳು ಈ 
ಕೆಳಕಂಡಂತಿರುತ್ತವೆ. 
ಕ್ರ 'ಮರಳು ಗುತಿಗೆದಾರರ ಮರಳು ವಿಸೀರ್ಣ ಗುತ್ತಿಗೆ 
| ತಾಲ್ಲೂಕು Bi [A 3ನ ಮಂಜೂರಾದ 
ಸಂ ಹೆಸರು ಬ್ಲಾಕ್‌ಗಳ ಹಸಯ (ಎಕರೆಗಳಲ್ಲಿ) ಹ 
T ಆರ್‌.ನಾಗರಾಜಪ್ಪ ಔಡಳ್ಳಿ 20-00 | 28.03.2018 
2 ಡಿ.ಟೆ.ಪಕಾಶ್‌ ಮಾವಿನಹಳ್ಳಿ | 13-00 [05.03.2018 
3, ಹೆಚ್‌ಟಿ.ವೆಂಕಟೇಶ್‌ ಗಾರ T7026 
4. | ಸಕಲೇಶ | ಸತ್ತಿಗಾಲಆರ್‌.ಮಹೇಶ್‌ | ತೊಂತಲಾಪುರ-2| 5-00 (14.02.2018 
5] ಪುರ | ಅರುಣ್‌ರಾವ್‌ ಎಸ್‌ಆರ್‌ | ಎಗೂರು 7-20 | 08.02.2018 
6. ಹೆಚ್‌.ಆರ್‌. ಪರಮೇಶ್‌ ನಿಡಿಗೆಕೆ 6-10 [19.02.2018 
7. ರಾಘವೇಂದ್ರ ಎಂ.ಎ! ಹಾಲೇಚೇಲೂರು | 20-00 [05.03.2018 
F} ಕೌಎಸ್‌ಅರವಿಂದ ಮಳಲಿ 15-00 | 07.03.2018 


9. | ಎನನಾಗರಾಮ ಹೆನ್ನಲಿ-! 8-00 01.03.2018 
10. ಹೆಚ್‌.ಟಿ.ವೆಂಕಟೇಶ್‌ ಲಕ್ಕುಂದ 9-00 08.02.2018 
1. ಸಯ್ಯದ್‌ ಹಫೀಜ್‌ ಕಣಗಲಮನೆ 22-0 05.1}.2018 
2. ಹೆಚ್‌.ಕೆ.ಮಹೇಂದ್ರ ಹೆನ್ನಲಿ-2 10-00 } 09.02.20 
3. ” ಪರ್ವತಯ್ಯ ಮಾಗಲು 14-00 | 05.04,2018 
4. ಹೆಚ್‌.ಆರ್‌.ಪರಮೇಶ್‌ ಬ್ಯಾಗಡಿಹಳ್ಳಿ 6-00 | 08.02.2018 
15. ಷಣ್ಮುಖ ಹೆಮ್ಮಿಗ-1 | 13-00 [27.04.2018 
6. ಮಹಮ್ಮದ್‌ “ಇಕ್ಸಾಲ್‌ ಹರೀಹಳ್ಳಿ-1 3-00 | 03.02.2018 
7. | ಆಲೂರು ದಾನಿ.ಸಿ.ಎನ್‌ ಹ್ಯಾರಗಳಲೆ 3-00 | 23.05.2018 
8. ' ಡಿ.ಆರ್‌.ಮಹೇಶ್‌ ಕೊಡಗಲವಾಡಿ 9-00 | 24.04.2018 
19. ಪರ್ವತಯ್ಯ ಕಾಗನೂರು 5-00 |01.03.2018 
20. ಜಾಕೀರ್‌ ಹುಸ್ನೇನ್‌ ಹೊಸಹಳ್ಳಿ 6-00: | 27.06.2018 
31, ಹೆಚ್‌.ಆರ್‌. ತುಂಬದೇವರಹಳ್ಳಿ 8-00 | 02.06.2018 
ಬೇಲೂರು ಚಂದ್ರೇಗೌಡ" 
22° ಸಿ.ಆರ್‌.ಧರ್ಮಪಕಾಶ್‌ ನಾರ್ವೆ 16-00 | 30.06.2018 
23. ಕುಮಾರ್‌.ಹೆಚ್‌.ಎನ್‌ ಗೊರವನ ಹಳ್ಳಿ 20-00 | 27.06.2018 
ಹಾಸನ ಜಿಲ್ಲೆಯಲ್ಲಿ ಬಂದಿರುತ್ತದೆ. 
ಅಕ್ರಮ ಮರಳು |! ಕಳೆದ 3 ವರ್ಷಗಳಲ್ಲಿ ಅನಧಿಕೃತ ಮರಳು ದಾಸ್ತಾನು ಮಾಡಿರುವ ಪ್ರಕರಣಗಳ 
ದಾಸ್ತಾನು ಪ್ರಕರಣಗಳು ವಿವರಗಳು ಈ ಕೆಳಕಂಡಂತಿರುತ್ತವೆ. 
ಬೆಳಕಿಗೆ ಬಂದಿವೆಯೇ; ವಶಪಡಿಸಿಕೊಂಡ 
ಬಂದಿದ್ದಲ್ಲಿ, ಎಷ್ಟು | ಪತ್ತೆಹಚ್ಚಿದ ಮರಳು ಸಂಗ್ರಹಿಸಲಾದ ದಾಖಲಿಸಲಾದ 
ಪ್ರಮಾಣದ ಮರಳನ್ನು ವರ್ಷ ಪ್ರಕರಣಗಳ ದಾಸ್ತಾನಿನ ದಂಡ ಪ್ರಕರಣಗಳ 
ಅಕ್ರಮವಾಗಿ ಸಂಖ್ಯೆ ಪ್ರಮಾಣ (ರೂ. ಲಕ್ಷಗಳಲ್ಲಿ) ಸಂಖ್ಯೆ 
ಸಂಗ್ರಹಿಸಲಾಗಿತ್ತು (ಮೆ.ಟನ್‌ ಗಳಲ್ಲಿ) 
ಯಾರು 2018-79 1 8,235 200.29 0 
2019-20 2 233 0.00 2 
ಸಂಗಹಿಸಿದ್ದಾರೆ; ಇದಕ್ಕೆ 5 
ವಿಧಿಸಿರುವ (ಡಿಸೆಂಬರ್‌ . 
ದಂಡವೆಷ್ಟು; (ಕಳೆದ 3 ೨0೦0 ರ 4 618 6.10. I 
ವರ್ಷಗಳ ಅಂತ್ಯಕ್ಕೆ ' 
ಪಕರಣವಾರು ಮಾಹಿತಿ ಒಟ್ಟು , 7 9,106 206.39 3 
ನೀಡುವುದು) ಅನಧಿಕೃತ ಮರಳು ಸಂಗಹಿಸಿದ' ವ್ಯಕ್ತಿಗಳು '/ ಕಂಪನಿಗಳ ವಿವರಗಳನ್ನು 
ಅನುಬಂಧ-1 ರಲ್ಲಿ ನೀಡಲಾಗಿದೆ 
ಹಾಸನ  ಜಿಲ್ಲೆಯಲ್ಲಿ[ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 03 ವರ್ಷಗಳಲ್ಲಿ ಅನಧಿಕೃತ ಮರಳು 
ಅಕ್ರಮ ಮರಳು | ದಾಸ್ತಾನು ತಡೆಗಟ್ಟಲು ವಿಫಲವಾಗಿರುವ ಅಧಿಕಾರಿಗಳ ಕುರಿತಂತೆ ಯಾವುದೇ 
ದಾಸ್ತಾನುದಾರರ ಪ್ರಕರಣಗಳು ಇರುವುದು ಕಂಡು ಬಂದಿರುವುದಿಲ್ಲ. - 
ವಿರುದ್ಧ ಮತ್ತು ಅಕ್ರಮ | ಹ್ರಾಸನ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಾಸ್ತಾನು ಮಾಡದಂತೆ ತಡೆಗಟ್ಟಲು 
'| ಮರಳು ದಾಸ್ತಾನು ಜಿಲ್ಲಾ ಹಾಗೂ ತಾಲ್ಲೂಕು ಮರಳು ಸಮಿತಿಯಿಂದ ಹಾಸನ, ಬೇಲೂರು, ಆಲೂರು 
ಮಾಡದಂತೆ. |ಮತ್ತು ಸಕಲೇಶಪುರ ತಾಲ್ಲೂಕಗಳಲ್ಲಿ ಮರಳು ಸಾಗಾಣಿಕಾ ವಿಚಕ್ಷಣಾ ದಳ! 
ತಡೆಯಲು ರಚಿಸಿಕೊಂಡು ಜಿಲ್ಲೆಯಾದ್ಯಂತ ಕಾರ್ಯ ನಿರ್ವಹಿಸಲಾಗುತ್ತಿದೆ. 
ವಿಫಲರಾಗಿರುವ 


pN 


ಅದಿಕಾರಿಗಳ ವಿರುದ್ಧ 


ಸರ್ಕಾರವು 


ಕೈಗೊಂಡಿರುವ 
| ಕ್ರಮಗಳೇನು; 


ಪ್ರಕರಣವಾರು ಮಾಹಿತಿ 
ನೀಡುವುದು;  ಅಕ್ತಮ 
ಮರಳು ದಾಸ್ತಾನು 
ಮಾಡುವುದನ್ನು 
ತಡೆಗಟ್ಟಲು ಸರ್ಕಾರವು 
ವಹಿಸಿರುವ 
ಮುಂಜಾಗತಾ 


ಕ್ರಮಗಳೇನು? (ವಿವರ 


ನೀಡುವುದು) 


ಮುಂದುವರೆದು, ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿ ವತಿಯಿಂದ ಆಯಾಕಟಿನ 
ಪ್ರದೇಶಗಳಲ್ಲಿ ತನಿಖಾ ಠಾಣೆಗಳನ್ನು ನಿರ್ಮಿಸಿಕೊಂಡು 24x7 ರ ಮಾದರಿಯಲ್ಲಿ 
ತನಿಖಾ ಠಾಣೆಗಳಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸಿ, ಮರಳು 
ಚಟುವಟಿಕೆಗಳ ಕುರಿತು ನಿಗಾ ವಹಿಸಲಾಗುತ್ತಿದೆ. 

ತನಿಖಾ ಠಾಣೆಗಳೆ ವಿವರಗಳು ಈ ಕೆಳಕಂಡಂತಿರುತ್ತವೆ. 


ಗಣಿಗಾರಿಕೆ 


ಕ್ರಸಂ. ತಾಲ್ಲೂಕು ತನಿಖಾ ಶಾಣೆಗಳ ಸ್ಥಳ 
1 if ಡೋಣಿಗಾಲ 
2. ಗೋಪಾಲಪುರ 
3 ಬಾಳ್ಳುಪೇಟೆ (ರಾ ಷ್ಟೀ €ಯ ಹೆದ್ದಾರಿ ನಿರ್ಮಾಣಕ್ಕಾಗಿ 
- ತೆರವುಗೊಳಿಸಿದೆ) 
4 ಸಕಲೇಶಪುರ ಹೊಂಕರವಳ್ಳಿ 
ನ ಮಾಗಲು 
6 ಚೆಂಗಡಿಹಳ್ಳಿ 
T ಹುಲಗತ್ತೊರು 
8 ವೆಣಗೂರು-ಕೂಡುರಸ್ತೆ 
9 ಕೆ. ಹೊಸಕೋಟಿ 
[10] ರಾಯರಕೊಪ್ಪಲು 
in Lee ಅರೇಬಿಕಾ ಸ್ಕೂಲ್‌ ಹತ್ತಿರ 
(ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ತೆರವುಗೊಳಿಸಿದೆ) 
12. ಗದ್ದೆಕೊಪ್ಪಲು 
3 ಹರೀಹಳ್ಳಿ ಟೆಂಪಲ್‌ 
14. KS ಬೇಲೂರು ಟೌನ್‌ 
15. ' ಚೀಕನಹಳ್ಳಿ 


ಅನಧಿಕೃತ ಮರಳು ಗಣಿಗಾರಿಕ, ಸಾಗಾಣಿಕೆ ಮತ್ತು ದಾಸ್ತಾನನ್ನು 
ತಡೆಗಟ್ಟಲು ಸರ್ಕಾರವು ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 

* ಅನಧಿಕೃತ ಮರಳು ಗಣಿಗಾರಿಕೆ, ದಾಸ್ತಾನು, ಸಾಗಾಣಿಕೆಯನ್ನು ತಡೆಗಟ್ಟಲು 
ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮರಳು ಸಮಿತಿ ಹಾಗೂ 
ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲ್ಲೂಕು ಮರಳು ಸಮಿತಿಯನ್ನು 
ರಚಿಸಲಾಗಿರುತ್ತದೆ. 

. ಮೇಲ್ಕಂಡ ಸಮಿತಿಯಲ್ಲಿ ಕಂದಾಯ, ಹೊಲೀಸ್‌, ಅರಣ್ಯ ಲೋಕೋಪಯೋಗಿ, 
ಜಿಲ್ಲಾ ಪಂಚಾಯತ್‌, ಗಣಿ ಮತ್ತು ಭೂವಿಜ್ಞನನ ಹಾಗೂ ಪ್ರಾದೇಶಿಕ ಸಾರಿಗೆ 
ಇಲಾಖೆ ಅಧಿಕಾರಿಗಳು ಸದಸ್ಕರುಗಳಾಗಿರುತ್ತಾರೆ. 

€ ಸದರಿ ಇಲಾಖೆಗಳ ಅಧಿಕಾರಿಗಳಿಗೆ ಅನಧಿಕೃತ ಮರಳು ಗಣಿಗಾರಿಕೆ / ಹ 
ಮತ್ತು ದಾಸ್ತಾನನ್ನು ತಡೆಯಲು ಗಣಿ ಮತ್ತು ಖನಿಜ (ಅಭಿವೃದ್ಧಿ ಮತ್ತು 
ನಿಯಂತ್ರಣ) ಕಾಯ್ದೆ, 1957ರ ಕಲಂ 4(1), 4(1-A) ಮತ್ತು ಕಲಂ 2! ಮತ್ತು 
22 ರಡಿಯಲ್ಲಿ ಹಾಗೂ ಕರ್ನಾಟಕ ಉಪ ಖನಿಜ ರಿಯಾಯಿತಿ' (ತಿದ್ದುಪಡಿ) 
ನಿಯಮಗಳು, 2016ರ ನಿಯಮ 31-್ಣರ ಉಪ ನಿಯಮ 13 ರಡಿಯಲ್ಲಿ 
ಸಂಬಂಧಪಟ್ಟ ಪೊಲೀಸ್‌ ಠಾಣೆಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ ಮೊಕದ್ದಮೆ 
ದಾಖಲಿಸಲು ಅಧಿಕಾರ ಪ್ರಶ್ಯಾಯೋಜಿಸಲಾಗಿರುತದೆ. 


-4- 


* ಅನಧಿಕೃತ ಮರಳು ಗಣಿಗಾರಿಕೆ / ಸಾಗಾಣಿಕೆಯನ್ನು ನಿಯ್ಗಂತ್ರಿಸಲ್ಲು ಜಿಲ್ಲಾ 
ಮರಳು ಉಸುವಾರಿ ಸಮಿತಿಗಳಿಂದ ರಾಜ್ಯದಲ್ಲಿ ಆಯಾಕಟ್ಟನ ಪ್ರದೇಶಗಳಲ್ಲಿ |; 
ಮರಳು ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ ನಿರ್ವಹಿಸಲಾಗುತ್ತಿದೆ. ಅಲ್ಲದೆ |, 
ಆಯಾ ಜಿಲ್ಲಾ ವ್ಯಾಪಿಗಳಲ್ಲಿ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಚಾಲಿತ 


ದಳವನ್ನು ರಚಿಸಿಕೊಂಡು ಅನಧಿಕೃತ ಮರಳು ಗಣಿಗಾರಿಕೆ / ಸಾಗಾಣಿಕೆಯನ್ನು 


* ಸರ್ಕಾರವು ದಿನಾಂಕ 30.06.2020 ರಂದು ಕರ್ನಾಟಕ: ಉಪಖನಿಜ 
ರಿಯಾಯಿತಿ ನಿಯಮಗಳು, 1994 ರ ನಿಯಮ 43ಕ್ಕೆ ತಿದ್ದುಪಡಿ ತಂದಿದ್ದು 
ಸದರಿ ತಿದ್ದುಪಡಿ ನಿಯಮದಲ್ಲಿ ಅನಧಿಕೃತ ಮರಳು ಹಾಗೂ ಇತರೆ ಉಪ 
ಖನಿಜಗಳ ಸಾಗಾಣಿಕೆಯಡಿಯಲ್ಲಿ ಹೆಚ್ಚಿನ ದಂಡದ ಮೊತ್ತವನ್ನು ವಸೂಲಿ 


ಸಂಖ್ಯೆ ಸಿಐ 35 ಎಂಎಂಎನ್‌ 2021 


ಮಾಡಲು ಅವಕಾಶ ಕಲ್ಲಿಸಲಾಗಿರುತ್ತದೆ. 
RCT 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


4k 


ಅನುಬಂಧ-1 . 


ಅನಧಿಕೃತ ಮರಳು ಸಂಗ್ರಹಿಸಿದ ವ್ಯಕ್ತಿಗಳು / ಕಂಪನಿಗಳ ವಿವರಗಳು 


wi 


ವಶಪಡಿಸಿಕೊಂಡ | ಮಾನ್ಯ ನ್ಯಾಯಾಲದಲ್ಲಿ 
ಬ ಮರಳು ದಾಸ್ತಾನು 
ಕ್ರ. ತಾಲ್ಲೂಕು! ಗ್ರಾಮ! ದಾಖಲಿಸಿದ ಮೊಕದ್ದಮೆ 
| ವರ್ಷ! ದಿನಾಂಕ | ಮಾಡಿರುವ ವ್ಯಕಿ/ಕಂಪನಿ i. ಮರಸ p. ಈ 
ಸಿಂ i ಸಂ.ನ ದಾಸ್ತಾನು ವಿವರ ! ವಿಧಿಸಿರುವ ದಂಡದ 
(ಮೆ.ಟನ್‌ಗಳಲ್ಲಿ.) ಮೊತ್ತ (ಲಕ್ಷ.ರೂ.ಗಳಲ್ಲಿ) 
ಸಕಲೇಶಪುರ 
ಮೆ|| ಓಸಿಯನ್‌ 
2018-19 ತಾಲ್ಲೂಕು, ಅರಕೆರೆ 
1. ಕನ್ಸಟ್ರಕ್ಷನ್ಸ್‌ ಇಂಡಿಯಾ 8,235 ರೂ. 200.29 
Gಿ:10.01.2019 ಗ್ರಾಮದ ಸರ್ವೆ ನಂ 
ಪ್ರೈ. ಲಿ. 
298/1 
ಶ್ರೀ ಚಿಕ್ಕವೀರೇಗೌಡ ಆಲೂರು ತಾಲ್ಲೂಕು, 
2019-20 ಜೆ.ಎಂ.ಎಫ್‌.ಸಿ. 
2. ಕೋಂ. ವೀರಪ್ಪಗೌಡ ಹ್ಯೂರಗಳಲೆ ಗ್ರಾಮದ 60 
ದಿ:29.07.2019 ನ್ಯಾಯಾಲಯ, ಆಲೂರು 
ಬಿಸ್‌ ಲೇ||. ಸೋಮೇಗೌಡ ಸರ್ವೆನಂ. 3 
ಶ್ರೀ, ಕರುಣಾಸಾಗದ, ಬೇಲೂರು ತಾಲ್ಲೂಕು ಬೇಲೂರು ಪೊಲೀಸ್‌ 
Wp 2019-20 K 
3. | ಪೂರ್ಣೇಶ & ಧರ್ಮೇಶ ಮರೂರು ಗ್ರಾಮದ 193 ಠಾಣೆಯಲ್ಲಿ ಮೊಕದ್ದಮೆ 
ದಿ: 13.03.2020 
ಹಾಗೂ ಇತರರು ಸರ್ಮೆನಂ, 63 ಸಂಖ್ಯೆ 62/2020 
ಬೇಲೂರು ತಾಲ್ಲೂಕು ರೂ, 0.22 
2020-21 
4. ಜಿಣಗನಹಳ್ಳಿ ಗ್ರಾಮದ - 20 ಎಸ್‌, ಆರ್‌, ದರದಂತೆ 
ದಿ:01.05.2020 
ಠಾಣಾ ವಿಲೇ ಮಾಡಲಾಗಿದೆ. 
ಸಕಲೇಶಪುರ ತಾಲ್ಲೂಕು 
ರಾಮೇನಹಳ್ಳಿ ರೂ, 2.22 
2020-21 
"5. ಹಾಲೆಬೇಲೂರು ಗ್ರಾಮ - 219 ಎಸ್‌, ಆರ್‌. ದರದಂತೆ 
ದಿ: 14.05.2020 | - ' Le . 
ವ್ಯಾಪ್ತಿ ಸನಂ, 135ರ ವಿಲೇ ಮಾಡಲಾಗಿದೆ. 
ಸರ್ಕಾರಿ ಪ್ರದೇಶದಲ್ಲಿ 
ಆಲೂರು ತಾಲ್ಲೂಕು 
ಕರೀಗೌಡನಹಳ್ಳಿ ಗ್ರಾಮದ ರೂ, 3.65 
2020-21 
6. ಸರ್ಷೆನಂ.1,11,12, - 359 ಎಸ್‌, ಆರ್‌, ದರದಂತೆ 
ದಿ:04.07.2020 a NC 
18ರ ಸರ್ಕಾರಿ ವಿಲೇ ಮಾಡಲಾಗಿದೆ. 
ಪ್ರದೇಶದಲ್ಲಿ 
ಚನ್ನರಾಯಪಟ್ಟಣ 
ತಾಲ್ಲೂಕು, ಜೆ.ಎಂ.ಎಫ್‌.ಸಿ. 
2020-21 
7. ಎ.ಕಾಳೇನಹಳ್ಳಿ ಗ್ರಾಮದ ವ 20 ನ್ಯಾಯಾಲಯ, 
ದಿ:16.07.2020 5 
ಸರ್ವೆ ನಂ.68/1ಸಿ, ಚನ್ನರಾಯಪಟ್ಟಣ 
68/2ರ 


oT 35S MMN oA 


ರಾ Bec. Ad) 


